ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 26-03-2021 ಪ್ರಶ್ನೆ ಸಂಖ್ಯೆ : 1900(2235) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ:  ಡಾ॥ ಚಂದ್ರಶೇಖರ್‌ ಬಿ. ಪಾಟೀಲ್‌ ಪದವೀಧರರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿ:ವರು 


ವಿಷಯ: ಕಲಬುರಗಿ ಮತ್ತು ಬೀದರ್‌ ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಅನುದಾನ ಕುರಿತು 


(ಅ) ಕಲಬುರಗಿ ಮತ್ತು ಬೀದರ್‌ ಜಿಲ್ಲೆಗೆ 2018-19 ನೇ ಸಾಲಿನಿಂದ 2020-2021 ನೇ 
ಸಾಲಿನವರೆಗೆ ಅಲ್ಪಸಂಖ್ಯಾತರ ಇಲಾಖೆಗೆ ಒದಗಿಸಲಾಗಿರುವ ಅನುದಾನ ಎಷ್ಟು; ಹಾಗೂ 
ಖರ್ಚು ಮಾಡಿದ ಅನುದಾನ ಎಷ್ಟು; ಹಾಗೂ ಉಳಿದ ಅನುದಾನದ ಬಗ್ಗೆ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; (ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದು) 


(ಆ) ಈ ಜಿಲ್ಲೆಗಳಿಗೆ 2018-19 ರಿ೦ದ 2020-21ನೇ ಸಾಲಿನಲ್ಲಿ ಕ್ರಿಶ್ಚಿಯನ್‌, ಜೈನ್‌, ಬೌದ್ದ ಮತ್ತು 
ಸಿಖ್‌ ಸಮುದಾಯಗಳ ಅಭಿವೃದ್ಧಿಗಾಗಿ ಬಂದಿರುವ ಅನುದಾನ ಎಷ್ಟು; ಮತ್ತು ಬಳಕೆ 
ಆಗದಿರುವ ಅನುದಾನ ಎಷ್ಟು; ಅದಕ್ಕೆ ಕಾರಣವೇನು; (ವರ್ಷವಾರು ವಿವರವಾದ ಮಾಹಿತಿ 
ನೀಡುವುದು) 


(ಇ) ಈ ಜಿಲ್ಲೆಗಳಿಗೆ 2018-19 ರಿಂದ 2020-21ನೇ ಸಾಲಿನಲ್ಲಿ ಪ್ರಧಾನ ಮಂತಿ ಜನ ವಿಕಾಸ 
ಕಾರ್ಯಕ್ರಮ (ಎಂ.ಎಸ್‌.ಡಿ.ಪಿ)ಕೆ ಬಂದಿರುವ ಅನುದಾನ ಎಷ್ಟು; ಆ ಪೈಕಿ ಬಳಕೆಯಾದ 
ಅನುದಾನ ಎಷ್ಟು; ಮತ್ತು ಬಳಕೆ ಆಗದ ಅನುದಾನ ಎಷ್ಟು? (ವಿವರವಾದ ಮಾಯಿತಿ 
ನೀಡುವುದು) 


